ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


: 581 
: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವ ಸಚಿವರು 


:ದಿನಾ೦ಕ:21.02.2022 
: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


ಸಚಿವರು 


ಪ್ರ. 
ಸಂ 


ಪ್ರಶ್ನೆ 


ಉತ್ತರ 


| ಪ್ರಾಥಮಿಕ 'ಮತ್ತು ಪ್ರೌಢ ಶಿಕ್ಷಣ 
ಇಲಾಖೆಯು ವಿದ್ಯಾರ್ಥಿಗಳಿಗೆ ಯಾವ 
ರೀತಿಯ ಸಮವಸ್ತವನ್ನು 
ನಿಗಧಿಪಡಿಸಿದೆ; (ವಿವರ ನೀಡುವುದು) 


ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಇಲಾಖೆಯ ವಿದ್ಯಾರ್ಥಿಗಳಿಗೆ ಕೆಳಕಂಡಂತೆ 
ಸಮವಸ್ತ್ಯವನ್ನು ಉಚಿತವಾಗಿ ಪೂರೈಸಲಾಗುತ್ತಿದೆ. 
1 ರಿಂದ 7ನೇ ತರಗತಿ ಗಂಡು ಮಕಳಿಗೆ- ಷರ್ಟ್‌ 
ಮತ್ತು ನಿಕ್ಕರ್‌ 

1 ರಿಂಡ 7ನೇ ತಠಗತಿ ಹೆಣ್ಣು ಮಕ್ಕಳಿಗೆ - ಷರ್ಟ್‌ 
ಮತ್ತು ಸ್ಕರ್ಟ್‌ 

8 ರಿಂದ 10ನೇ ತರಗತಿಯ ಗಂಡು ಮಕ್ಕಳಿಗೆ- 
ಷರ್ಟ್‌ ಮತ್ತುಪ್ಯಾಂಟ್‌ 

8 ರಿಂದ 10ನೇ ತರಗತಿಯ ಹೆಣ್ಣು' ಮಕಳಿಗೆ- 
ಚೂಡಿದಾರ್‌ 


ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ 
ರೀತಿಯ ಉಡುಪುಗಳನ್ನು ಧರಿಸಿ 
ತರಗತಿಗೆ ವಿದ್ಯಾರ್ಥಿಗಳು | 
ಹಾಜರಾಗುವ ಕುರಿತು ಸರ್ಕಾರದ 
ನಿಲುವೇನು? 


ಹಾಜರಾಗುವ ಕುರಿತಂತೆ ಪ್ರಕರಣಗಳು ಮಾನ್ಯ. 


ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ರೀತಿಯ 
ಉಡುಪುಗಳನ್ನು ಧರಿಸಿ ತರಗತಿಗೆ ವಿದ್ಯಾರ್ಥಿಗಳು 
ಉಚ್ಚ್‌ ನ್ಯಾಯಾಲಯದಲ್ಲಿ 
ವಿಚಾರಣೆಯಲ್ಲಿರುತ್ತದೆ. 


| ಇತ್ತೀಚಿನ 
ಸಂಸ್ಥೆಗಳು ಧಾರ್ಮಿಕ 
ಭಾವನೆಗಳನ್ನು ಕೆರಳಿಸುವ 
ಸಂಘಟನೆಗಳ ಕೇಂದ್ರವಾಗುತ್ತಿರುವ 
ಕುರಿತು ಸರ್ಕಾರದ ನಿಲುವೇನು? . 


ದಿನಗಳಲ್ಲಿ ಶಿಕ್ಷಣ 


ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವು 
ವಿಚಾರಣೆಯಲ್ಲಿರುವುದರಿಂದ ಪುಶ್ನೆ 
ಉದೃವಿಸುವುದಿಲ್ಲ. 


ಸಂಖ್ಯೆ: 


ಇಪಿ 09 ಪಿಎ೦ಎ 2022 


ಪ್ರಾಥಮಿ 
ಸ ಸಕಾಲ ಸಚಿವರು 


